ಕರ್ನಾಟಕ ವಿಧಾನಸಭೆ 


(15ನೇ ವಿಧಾನಸಭೆ) 
ಆರನೇ ಅಧಿವೇಶನ 


ಕಾರ್ಯಕಲಾಪಗಳ ಪಟ್ಟಿ 


ಮಂಗಳವಾರ, ದಿನಾಂಕ 10ನೇ ಮಾರ್ಚ್‌, 2020 


(ಸಮಯ: ಬೆಳಿಗ್ಗೆ 10.39 ಗಂಟೆಗೆ) 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು :. ನಾಲ್ಕನೇ ಪ 


₹೫. 


ಆ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ನಾಲ್ಕನೇ ಪ 


2. ವರದಿಗಳನ್ನೊಪ್ಪಿಸುವುದು 


ಶ್ರೀ ಹೆಚ್‌.ಕೆ. ಪಾಟೀಲ್‌ (ಅಧ್ಯಕ್ಷರು, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ) ಅವರು 
2019-2020ನೇ ಸಾಲಿನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಎರಡನೇ ಮತ್ತು ಮೂರನೇ 
ವರದಿಗಳನ್ನೊಪ್ಪಿಸುವುದು. 


3. ಅರ್ಜಿಗಳನ್ನೊಪ್ಪಿಸುವುದು 


ಶ್ರೀ ಎಂ. ಕೃಷ್ಣಾರೆಡ್ಡಿ. (ಮಾನ್ಯ ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, ಅರ್ಜಿಗಳ ಸಮಿತಿ) 
ಅವರು ಈ ಕೆಳಕಂಡ ಅರ್ಜಿಗಳನ್ನು ಒಪ್ಪಿಸುವುದು; 


೭೭ 


1) ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜನಹಳ್ಳಿ ಗ್ರಾಮದ ಸರ್ವೆ ನಂ.138ರ 
ಸರ್ಕಾರಿ ತೋಪು ಜಾಗವನ್ನು ಜನವಸತಿ ಪ್ರದೇಶ ಎಂದು ಪರಿಗಣಿಸುವ ಬಗ್ಗೆ. 
2) ಚಾಮರಾಜನಗರ ನಗರಸಭೆ ವ್ಯಾಪ್ತಿಗೆ ಸೇರಿದ ಪಚ್ಚಪ್ಪ ಸರ್ಕಲ್‌ನಿಂದ ರಾಮಸಮುದ್ರ 
ವರೆಗಿನ ಬಿ.ರಾಚಯ್ಯ ಜೋಡಿ ರಸ್ತೆಯ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಬಗ್ಗೆ. 
*2/.. 


3) 


4) 


೨) 


6) 


7) 


8) 


9) 


10) 


ಡಿ 


ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲ್ಲೂಕಿನ ಕೆಲ್ತೋಡು ಮತ್ತು ಬಾಗಶೆಟ್ಟಿ ಹತ್ತಿರ 
ಬ್ರಿಜ್‌-ಕ೦-ಬ್ಯಾರೇಜನ್ನು ಪುನರ್‌ ನಿರ್ಮಿಸಿಕೊಡುವ ಬಗ್ಗೆ. 

ಶ್ರೀ ವಿನಾಯಕ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಮಳಲಿ, ಹೊಸದುರ್ಗ 
ತಾಲ್ಲೂಕು ಇದರ ಮಾನ್ಯತೆಯನ್ನು ಮುಂದುವರೆಸಿ ಅನುದಾನಕ್ಕೆ ಒಳಪಡಿಸುವ ಬಗ್ಗೆ. 


ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಗ್ರಾಮೀಣ ಭಾಗಗಳಿಗೆ ಹಾಗೂ 
ಹೊಸದುರ್ಗ ಹಿರಿಯೂರಿನಿಂದ ಬೆ೦ಗಳೂರು ಮಾರ್ಗಕ್ಕೆ ಎರಡು ರಾಜಹಂಸ ಮತ್ತು 
ಹೊಸದುರ್ಗ ಮಣಿಪಾಲ್‌, ಮಂಗಳೂರು ಮಾರ್ಗಕ್ಕೆ ಎರಡು ಐರಾವತ ಬಸ್ಸುಗಳನ್ನು 
ಮಂಜೂರು ಮಾಡುವ ಬಗ್ಗೆ 

ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲ್ಲೂಕಿನ ಜಿಲ್ಲಾ ಮುಖ್ಯರಸ್ತೆ ಹಾಗೂ 
ಸೇತುವೆಗಳನ್ನು ದುರಸ್ತಿ ಮಾಡುವ ಬಗ್ಗೆ. 

ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲ್ಲೂಕಿನ ದೇವಲಾಪುರ ಗ್ರಾಮದ ಜೈನ ಬಸದಿ ಹತ್ತಿರ 
ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಯೋಜನೆಯಡಿ ಕುಡಿಯುವ ನೀರು 
ಸರಬರಾಜು ಮಾಡುವ ಬಗ್ಗೆ. 

ಬೆಂಗಳೂರು ಪೂರ್ವ ತಾಲ್ಲೂಕು ರಾಮಗೊಂಡನಹಳ್ಳಿ ಸರ್ವೆ ನಂ.117ರ ಗೇಟ್‌ 
ಪ್ರಾಪರ್ಟಿರವರು ಮುಚ್ಚಿರುವ ಸಾರ್ವಜನಿಕ ರಸ್ತೆಯನ್ನು ತೆರವುಗೊಳಿಸುವ ಬಗ್ಗೆ. 
ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲ್ಲೂಕಿನಲ್ಲಿ ಆಶ್ರಯ ಯೋಜನೆ ಮನೆಗಳು ಹಾಗೂ 
ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲು ಸ್ಥಳೀಯವಾಗಿ ಸಿಗುತ್ತಿರುವ ಮರಳನ್ನು 
ಪಡೆಯಲು ಅನುಕೂಲ ಮಾಡಿಕೊಡುವ ಬಗ್ಗೆ. 


ಬೆಂಗಳೂರು ಪೂರ್ವ ತಾಲ್ಲೂಕಿನ ದೊಡ್ಡನೆಕ್ಕುಂದಿ ಗ್ರಾಮದ ಸರ್ವೆ ನಂ.77ರಲ್ಲಿ 
ಸಲಾರ್‌ಪುರಿ ಸಂಸ್ಥೆಯವರು ಆಕ್ರಮವಾಗಿ ಕಟ್ಟಡ ಕಟ್ಟ ಭೂಮಿ ಅಗೆದು ಹಾಳು 
ಮಾಡಲಾಗಿರುವ ಸಾರ್ವಜನಿಕ ರಸ್ತೆಯನ್ನು ಸರಿಪಡಿಸುವ ಬಗ್ಗೆ. 


4. ಶಾಸನ ರಚನೆ 


ವಿಧೇಯಕವನ್ನು ಮಂಡಿಸುವುದು 


ಅವರು:- 
ಅ) 2020ನೇ ಸಾಲಿನ ಕರ್ನಾಟಕ ರಾಜ್ಯ ಸಿಎಲ್‌ ಸೇವೆಗಳು (ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) 


ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಎ ಡೆ/.. 


ಶ್ರೀ ಎಸ್‌. ಸುರೇಶ್‌ ಕುಮಾರ್‌ (ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು) 


1) 


2) 


5. ಭಾರತ ಸಂವಿಧಾನದ ಕುರಿತು ವಿಶೇಷ ಚರ್ಚೆ 
(ಐದನೇ ದಿನ) 


6. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಹೆಚ್‌. ಹಾಲಪ್ಪ ಹರತಾಳ್‌, ಕೆ.ಜೆ. ಬೋಪಯ್ಯ, ಆರಗ ಜ್ಞಾನೇಂದ್ರ 
ದಿನಕರ್‌ ಕೇಶವ್‌ ಶೆಟ್ಟಿ ಹಾಗೂ ಇತರರು - ಕರ್ನಾಟಕ ಭೂ ಕಂದಾಯ ಅಧಿನಿಯಮ 
192ಎ ಅನ್ನು ಗ್ರಾಮೀಣ ಪದೇಶಗಳಿಗೂ ಅನ್ವಯಿಸಿರುವುದರಿಂದ ಬಗರ್‌ ಹುಕುಂ 
ಜಾಗ ಮಂಜೂರಾತಿಗೆ ಅಡಚಣೆಯಾಗುತ್ತಿರುವ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ ಹಾಗೂ ಸರ್ಕಾರದ ಉತ್ತರ. 


ಶ್ರೀಯುತರುಗಳಾದ ನಿಸರ್ಗ ನಾರಾಯಣ ಸ್ವಾಮಿ ಎಲ್‌.ಎನ್‌. ನಾಗನಗೌಡ ಕಂದಕೂರ 
ಹಾಗೂ ಕೆ.ಎಸ್‌. ಲಿಂಗೇಶ್‌ ಇವರುಗಳು - ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 
ಉಂಟಾಗಿರುವ ಶುದ್ದ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ 
ಸೂಚನೆಯ ಮೇಲೆ ದರ್ಜೆ ಹಾಗೂ ಸರ್ಕಾರದ ಉತ್ತರ. 


7. ಗಮನ ಸೆಳೆಯುವ ಸೂಚನೆಗಳು 


ಶ್ರೀಯುತರುಗಳಾದ ಹೆಚ್‌.ಕೆ. ಪಾಟೀಲ್‌, ಅರಗ ಜ್ಞಾನೇಂದ್ರ ನೆಹರು ಚ. ಓಲೇಕಾರ್‌, 
ಕೆ. ರಘುಪತಿ ಭಟ್‌, ಲಾಲಾಜಿ ಆರ್‌. ಮೆಂಡನ್‌, ಬಟ್ಟ ರಾಮಸ್ವಾಮಿ ಹಾಗೂ ಇತರರು - 
2011ನೇ ಸಾಲಿನ ಗೆಜೆಟೆಡ್‌ ಪೊಬೆಷನರ್‌ಗಳ ನೇಮಕಾತಿಯಲ್ಲಿ ಅದ ವಿಳಂಬ, ಕರ್ನಾಟಕ 
ಆಡಳಿತ ಮಂಡಳಿಯ ಆದೇಶ, ಸಚಿವ ಸಂಪುಟ ಸಬೆಯ ನಿರ್ಣಯ ಹಾಗೂ ಕರ್ನಾಟಕ 
ಉಚ್ಛ ನ್ಯಾಯಾಲಯದ ಆದೇಶಕ್ಕೆ ಅನುಗುಣವಾಗಿ ಅಡ್ವೋಕೇಟ್‌ ಜನರಲ್‌ ಅವರು 
ನೀಡಿರುವ ಅಭಿಪ್ರಾಯಗಳ ದಾಖಲೆಗಳ ಅನುಸಾರ ಸದರಿ ಪಕರಣದಲ್ಲಿ ಸಂವಿಧಾನದ 
ಅನುಚ್ಛೇದ 323(2)ರ ಉಲ್ಲಂಘನೆಯಾಗಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ 


4. 


2) 


3) 


4) 


೨) 


6) 


1) 


8) 


ಶ್ರೀ ಎಸ್‌.ಎನ್‌. ಸುಬ್ಬಾರೆಡ್ಡಿ ಅವರು - ಮಹಾತ್ಮಾ ಗಾಂಧೀ ರಾಷ್ಟ್ರೀಯ ಉದ್ಯೋಗ ಖಾತ್ರಿ 
ಯೋಜನೆಯಡಿಯಲ್ಲಿ ನಿರ್ವಹಿಸಿದ ಕಾಮಗಾರಿಗಳಿಗೆ ಹಣ ಪಾವತಿ ಮಾಡಲು 
ವಿಳಂಬವಾಗುತ್ತಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ 
ಗಮನ ಸೆಳೆಯುವುದು. 


ಶ್ರೀ ಡಿ.ಕೆ. ಶಿವಕುಮಾರ್‌ ಅವರು - ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 
ಜಾಹೀರಾತು ಫಲಕಗಳನ್ನು ಅಳವಡಿಸುವುದಕ್ಕೆ ಸಂಬಂಧಿಸಿದಂತೆ ಉಚ್ಛ ನ್ಯಾಯಾಲಯವು 
ನೀಡಿರುವ ತಡೆಯಾಜ್ಞೆಯಿಂದ ಉಂಟಾಗಿರುವ ಸಮಸ್ಯೆಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ 
ಗಮನ ಸೆಳೆಯುವುದು. 


ಶ್ರೀ ಕೆ ಮಹದೇವ ಅವರು - ಪಿರಿಯಾಪಟ್ಟಣ ಮತಕ್ಷೇತ್ರದ ಕೆರೆ ತುಂಬಿಸುವ ಮುಳಸೋಗೆ 
ಯೋಜನೆಯ ಕಾಮಗಾರಿಯ ಅನುಷ್ಠಾನದ ಬಗ್ಗೆ ಮಾನ್ಯ ಕಾನೂನು, ಸಂಸದೀಯ 
ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 

ಶ್ರೀ ಯಶವಂತರಾಯಗೌಡ ವಿಠ್ಠಲಗೌಡ ಪಾಟೀಲ್‌ ಅವರು - ಕೃಷ್ಣಾ ಮೇಲ್ದಂಡೆ 
ಯೋಜನೆಯಡಿ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಹೆಚ್ಚಳ ಮಾಡಿರುವುದರಿಂದ 
ಏತ ನೀರಾವರಿ ಯೋಜನೆಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಹಾಗೂ ಪುನರ್‌ವಸತಿ 
ನಿರ್ಮಾಣ ಕಾರ್ಯವನ್ನು ತ್ವರಿತಗತಿಯಲ್ಲಿ ಕೈಗೊಳ್ಳುವ ಬಗ್ಗೆ ಮಾನ್ಯ ಜಲಸಂಪನ್ಮೂಲ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - ಹಾಸನ ಜಿಲ್ಲೆ ಆಲೂರು ತಾಲ್ಲೂಕಿನಲ್ಲಿ ಆರಕ್ಷಕ 
ಠಾಣೆಯನ್ನು ತೆರೆಯುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಗೂಳಿಹಟ್ಟಿ ಡಿ. ಶೇಖರ್‌ ಅವರು - ಹೊಸದುರ್ಗ ತಾಲ್ಲೂಕು ಶ್ರೀರಾಂಪುರ ಹೋಬಳಿ 
ಕೇಂದಕ್ಕೆ ಪ್ರಥಮ ದರ್ಜೆ ಕಾಲೇಜನ್ನು ಮಂಜೂರು ಮಾಡುವ ಬಗ್ಗೆ 
ಮಾನ್ಯ ಉಪ ಮುಖ್ಯಮಂತ್ರಿಯವರ (ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 
ಮತ್ತು ಜೀವನೋಪಾಯ ಇಲಾಖೆ) ಗಮನ ಸೆಳೆಯುವುದು. 


ಶ್ರೀ ಎನ್‌.ಹೆಚ್‌. ಶಿವಶಂಕರರೆಡ್ಡಿ ಅವರು - ಕೆಸಿ. ವ್ಯಾಲಿ ಯೋಜನೆಯಡಿಯಲ್ಲಿ 
ಗೌರಿಬಿದನೂರು ತಾಲ್ಲೂಕಿನಲ್ಲಿ ಆರ್‌.ಸಿ.ಸಿ. ಪೈಪ್‌ ಅಳವಡಿಸುವ ಬಗ್ಗೆ ಮಾನ್ಯ ಕಾನೂನು, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರ 
ಗಮನ ಸೆಳೆಯುವುದು. 


.5/ .. 


9) 


10) 


11) 


12) 


13) 


14) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಅಂತರ್ಜಾಲದ ಈ ವಿಳಾಸದಲ್ಲಿ ಪಡೆದುಕೊಳ್ಳಬಹುದು 
http://kla. kar.nic.in/assembly/lob/lob. htm 


೭ ಈ5.;- 


ಶ್ರೀ ಹೆಚ್‌. ಹಾಲಪ್ಪ ಹರತಾಳ್‌ ಅವರು - ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರ ಬೆಳೆಗಳ ಮಾರಾಟಕ್ಕೆ 
ಅನುಕೂಲವಾಗುವಂತೆ ಖರೀದಿ ಕೇಂದ್ರಗಳನ್ನು ತೆರೆಯುವ ಬಗ್ಗೆ ಮಾನ್ಯ ಸಹಕಾರ ಸಚಿವರ 
ಗಮನ ಸೆಳೆಯುವುದು. 


ಶ್ರೀ ಅಭಯ ಪಾಟೀಲ್‌ ಅವರು - ಬೆಳಗಾವಿ ದಕ್ಷಿಣ ಮತಕ್ಷೇತ್ರ ವ್ಯಾಪ್ತಿಯ ವ್ಯಾಕ್ರಿನ್‌ಡಿಪೋ 
ಪರಿಸರದಲ್ಲಿ ಹೆರಿಟೇಜ್‌ ಪಾರ್ಕ್‌ ಕಾಮಗಾರಿಯ ಅನುಷ್ಠಾನದ ಬಗ್ಗೆ ಮಾನ್ಯ ಪೌರಾಡಳಿತ 
ಹಾಗೂ ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದಲ್ಲಿ 
ಪೌರಕಾರ್ಮಿಕರು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ/ ಪಂಗಡದ ಹಾಗೂ ಹಿಂದುಳಿದ 
ವರ್ಗದ ಫಲಾನುಭವಿಗಳಿಗೆ ಮನೆಗಳನ್ನು ನಿರ್ಮಿಸುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ 
ಸೆಳೆಯವುದು. 


ಶ್ರೀ ವೆಂಕಟರಾವ್‌ ನಾಡಗೌಡ ಅವರು - ಹಲವಾರು ಮೊಕದ್ದಮೆಗಳನ್ನು ಎದುರಿಸುತ್ತಿದ್ದ 
ಅಧೀಕ್ಷಕ ಇಂಜಿನಿಯರ್‌ ಅವರಿಗೆ ಮುಖ್ಯ ಇಂಜಿನಿಯರ್‌ ಹುದ್ದೆಗೆ ಅಕ್ರಮವಾಗಿ ಪದೋನ್ನತಿ 
ನೀಡಲು ಶಾಮೀಲಾಗಿರುವ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಕಾರಿಗಳ 
ವಿರುದ್ದ ಕ್ರಮಕೈಗೊಳ್ಳುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು - ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ 
ಎಂ. ದಾಸನಪುರ ಮತ್ತು ಎಂ.ಬಿ. ಕಾವಲುಗಳಿಗೆ ಮಂಜೂರಾಗಿರುವ ವಿದ್ಯುತ್‌ 
ಉಪಕೇಂದಗಳನ್ನು ಪ್ರಾರಂಭಿಸಲು ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


ಶ್ರೀ ಟಿ. ರಘುಮೂರ್ತಿ ಅವರು - ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ ವೇದಾವತಿ 
ನದಿ ಪಾತ್ರದ ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ಕಮಕ್ಕೆಗೊಳ್ಳುವ ಬಗ್ಗೆ 
ಮಾನ್ಯ ಜಲಸ೦ಪನ್ಮೂಲ ಸಜಿವರ ಗಮನ ಸೆಳೆಯುವುದು. 


ಎಂ.ಕೆ.ವಿಶಾಲಾಕ್ಸಿ 
ಕಾರ್ಯದರ್ಶಿ(ಪ್ರ) 


